ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1830(2100) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಮಾನೆ ಶ್ರೀನಿವಾಸ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ರಾಜ್ಯದಲ್ಲಿ ಹೊಸ ಟಿ.ಸಿ. ಸಂಪರ್ಕ ಬೀಡುವ ಬಗ್ಗೆ 
(ಅ) ರಾಜ್ಯದಲ್ಲಿ ವಿದ್ಯುತ್‌ ಕಂಪನಿಗಳು ರೈತರ ಕೊಳವೆಬಾವಿಗಳಿಗೆ ವಿದ್ಯತ್‌ನ್ನು ಪೂರೈಸಲು 
ಹೊಸ ಟಿ.ಸಿ. ಗಳನ್ನು ಮತ್ತು ಹೊಸ ಸಂಪರ್ಕಗಳನ್ನು ಪಡೆಯಲು ಅನುಸರಿಸಬೇಕಾಗಿರುವ 
ಕ್ರಮಗಳೇನು; 
(ಆ) ಸದರಿ ಸಂಪರ್ಕಗಳನ್ನು ಪಡೆಯಲು ಗುತ್ತಿಗೆದಾರರು ನಿಗದಿಪಡಿಸುತ್ತಿರುವ ಬೆಲೆಗಳೆಷ್ಟು ; 


(ಇ) ಗುತ್ತಿಗೆದಾರರು ನಿಗದಿಪಡಿಸುವ ಬೆಲೆಗಳನ್ನು ನೀಡಲಾಗದೇ ರೈತರು ಸಂಕಷ್ಟ 
ಅನುಭವಿಸುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಹೊಸ ಟಿ.ಸಿ. ಗಳನ್ನು ಮತ್ತು ಹೊಸ ಸಂಪರ್ಕಗಳನ್ನು ಪಡೆಯಲು ಸರ್ಕಾರ ಸೂಕ್ತ 
ಬೆಲೆಯನ್ನು ನಿಗದಿಪಡಿಸಬಹುದೇ ; ಇದಕ್ಕೆ ಬೇಕಾಗುವ ಕಾಲಾವಕಾಶವೆಷ್ಟು ? 


